ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 504 
ಸದಸ್ಯರ ಹೆಸರು 0 ಚಾ.ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ : 21.02.2022 
ಉತ್ತರಿಸುವ ಸಚಿವರು : ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ 
ಸಜಿವರು 
(ಕ್ರಸಂ ಪ್ರಶ್ನೆ W ಉತ್ತರ | 
ಆ) [ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು | ಕರ್ನಾಟಕ ರಾಜ್ಯದಲ್ಲಿ ಮಧ್ಯಾಹ್ನ ಉಪಹಾರ | 
ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ ಮಧ್ಯಾಹ್ನದ | ಯೋಜನೆಯನ್ನು 2001-2002ನೇ | 
ಬಿಸಿಯೂಟ ಯೋಜನೆ | ಸಾಲಿನಿಂದ ಪ್ರಾರಂಭಿಸಲಾಗಿದೆ. | 
'ಪ್ರಾಶಂಭಗೊಂಡಿದ್ದು -ಯಾವೊಗ; y- 
ಆ) |ಈ ಯೋಜನೆಯ ಉದ್ದೇಶವೇನು; ಮಧ್ಯಾಹ್ನ ಉಪಹಾರ _ ಯೋಜನೆಯ ಉದ್ದೇಶಗಳು 
| ಕೆಳಕಂಡಂತಿದೆ 


{ 


. ) ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ತರಗತಿ 1! 
ರಿಂದ 10ರ ವರೆಗೆ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ 
f ದಾಖಲಾತಿ ಹಾಗೂ ಹಾಜರಾತಿಯನ್ನು 
| | ಹೆಚ್ಚಿಸುವುದು. 
| . 1 2) ಶೈಕ್ಷಣಿಕ ವರ್ಷದಲ್ಲಿ ಮಧ್ಯೆ ಶಾಲೆಯನ್ನು: 
| ತೊರೆಯದಂತೆ ತಡೆಯುವುದು, | 
| 3) ಪೌಷ್ಠಿಕವಾದ ಆಹಾರವನ್ನು ನೀಡುವುದರ ಮೂಲಕ 
| ಶಾಲಾ ಮಕ್ಕಳಲ್ಲಿ ಅಪೌಷ್ಟಿಕತೆಯಿಂದ ಕಂಡುಬರುವ 
| - ರಕ್ಷಹೀನತೆ, ದೃಷ್ಟಿದೋಷ ನಿವಾರಿಸಿ ಆರೋಗ್ಯವನ್ನು 
ವೃದ್ಧಿಗೊಳಿಸುವುದು. | 
4) ನಿರಂತರ ಕಲಿಕೆಯೊಂದಿಗೆ ಶಾಲಾ ಮಕ್ಕಳ ಕಲಿಕಾ 
| ಸಾಮರ್ಥ್ಯವನ್ನು ಹೆಚ್ಚಿಸುವುದು. 
5) ಸಾಮಾಜಿಕ ಸಮಾನತೆಯನ್ನು ಅಭಿವೃದ್ಧಿಗೊಳಿಸಿ 
ತನ್ಮೂಲಕ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮಕ್ಕಳಲ್ಲಿ 
ಮೂಡಿಸುವುದು. 


6) ಬರಪೀಡಿತ  ಪ್ರಡೇಶಗಳನ್ನಾಗಿ ಘೋಷಿಸುವ | 


| 
| H 
i ತಾಲ್ಲೂಕುಗಳಲ್ಲಿ ಬೇಸಿಗೆ ರಜಾ ದಿಪಗಳಲ್ಲಿ ಮಧ್ಯಾಹ್ನ | 
| ಬಿಸಿಯೂಟವನ್ನು ಶಾಲಾ ' ಮಕ್ಕಳಿಗೆ ನೀಡಿ | 
' | 
| | ಪೌಷ್ಟಿಕತೆಯನ್ನು ಕಾಪಾಡುವುದು. 
| ಮೇಲ್ಕಂಡ ಯೋಜನೆಗೆ ವಾರ್ಷಿಕ ಸರ್ಕಾರ [2020-21ನೇ ಸಾಲಿನಲ್ಲಿ ಮಧ್ಯಾಹ್ನ ಉಪಹಾರ 
| ಇ) '| ಖರ್ಚು ಮಾಡುತ್ತಿರುವ ವೆಚ್ಚವೆಷ್ಟು R 
ಳು) | ತ ಜ್‌ ಯೋಜನೆಯಡಿ ರೂ 1452.73 ಕೋಟಿಗಳನ್ನು ಖರ್ಚು | 
} | H 
| | ಮಾಡಲಾಗಿದೆ 
| W | 
k 


| ಈ) ಸರ್ಕಾರಿ ಸಂಯುಕ್ತ, ಪದವಿ ಪೂರ್ವ |ಸರ್ಕಾರಿ ಸಂಯುಕ್ತ ಪದವಿ ' ಪೂರ್ವ ಕಾಲೇಜುಗಳಲ್ಲಿ ' 
| ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ | ವ್ಯಾಸಂಗ ಮಾಡುತ್ತಿರುವ ಪದವಿ ಪೂರ್ವ ಕಾಲೇಜಿನ 
| ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ | ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು , 
| |ಮಧ್ಯಾಹ್ಹದ ಬಿಸಯೂಟ ಯೋಜನೆಯನ್ನು | ವಿಸ್ತರಿಸುವ ಪ್ರಸಾವನೆ ಪ್ರಸ್ತತ ಸರ್ಕಾರದ ಮುಂದೆ 

| | ವಿಸ್ತರಿಸುವ ಪ್ರಸ್ತಾವನೆ ಸರ್ಕಾರದ, ಇರುವುದಿಲ್ಲ. | 
| | ಮುಂದಿದೆಯೇ£ ಹಾಗಿದ್ದಲ್ಲಿ, ಎಂದಿನಿಂದ 
| | ಪ್ರಾರಂಭಿಸಲಾಗುವುದು? | | 


ಇಹಿ | ಎಂಎಂಎಸ್‌ 2022 


ರು ಪ್ರೌಢಶಿಕ್ಷಣ ಹಾಗೂ 


